ಸದನದಲ್ಲಿ ಉತ್ತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ :28 ನೇ ಸೆಷ್ಟೆಂಬರ್‌, 2020 


ರಾಜ್ಯದಲ್ಲಿ ಕೋವಿಡ್‌-19 ಕಾರಣದಿಂದ ಮೃತರಾದವರ ಶವಸಂಸ್ಕಾರ ಕುರಿತು 


ಶ್ರೀ ಎಸ್‌.ಎಲ್‌. ಭೋಜೀಗೌಡ (ಶಿಕ್ಷಕರ ಕ್ಲೇತು)- 


77 (931) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಕೋವಿಡ್‌ ಸೋಂಕಿಗೆ ತುತ್ತಾದವರ ಸಂಖ್ಯೆ ಎಷ್ಟು; ಅವರಲ್ಲಿ ಮರಣ 
ಹೊಂದಿದವರ ಸಂಖ್ಯೆ ಎಷ್ಟು; ಇವರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ 
ಮರಣ ಹೊಂದಿದವರ ಸಂಖ್ಯೆ ಎಷ್ಟು; (ಜಿಲ್ಲಾವಾರು ವಿವರ ನೀಡುವುದು) 


(ಆ) ಕೋವಿಡ್‌-19 ಸೋಂಕಿಗೆ ತುತ್ತಾಗಿ ಮರಣ ಹೊಂದಿದವರ ಅಂತಿಮ ಸಂಸ್ಕಾರಕ್ಕೆ ಸರ್ಕಾರದಿಂದ 
ನೀಡಲಾದ ಮಾರ್ಗಸೂಚಿ ಯಾವುದು; ರಾಜ್ಯದಲ್ಲಿ ಸೋಂಕಿನಿಂದ ಮರಣ ಹೊಂದಿದವರನ್ನು 
ಕುಟುಂಬದವರ ಸಮಕ್ಷಮ ಸರ್ಕಾರದ ವತಿಯಿಂದ ಮಾಡಲಾದ ಶವಸಂಸ್ಕಾರದ ಸಂಖ್ಯೆ ಎಷ್ಟು; 
ಶುಟಿಂಬದವರಿಗೆ ಹಸ್ತಾಂತರಿಸಿ ಮಾಡಲಾದ ಶವಸಂಸ್ಕಾರದ ಸಂಖ್ಯೆ ಎಷ್ಟು; ಕುಟುಂಬದವರನ್ನು 
ಪತ್ತೆ ಹಚ್ಚಲಾಗದೇ ಸರ್ಕಾರದ ವತಿಯಿಂದ ಮಾಡಲಾದ ಶವಸಂಸ್ಕಾರದ ಸಂಖ್ಯೆ ಎಷ್ಟು; 
(ಜಿಲ್ಲಾವಾರು ವಿವರ ನೀಡುವುದು) 


(ಇ) ಕೆಲವು ಶವ ದಹನ/ದಫನ ಮಾಡಲು ಸಾರ್ವಜನಿಕರಿಂದ ವಿರೋಧ ವ್ಯಕವಾದ 
ಪ್ರಕರಣಗಳೆಷ್ಟು; (ಪ್ರಕರಣವಾರು ವಿವರ ನೀಡುವುದು) 
ಈ ವಿರೋಧವನ್ನು ನಿಯಂತಿಸಲು ಸರ್ಕಾರದಿಂದ ಕೈಗೊಂಡ ಕ್ರಮಗಳೇನು? 


